ಸದನದಲ್ಲಿ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 21ನೇ ಮಾರ್ಜ್‌, 2020 


ಬೆಂಗಳೂರು ನಗರದಲ್ಲಿ ಪರಿಸರ ಹಾನಿ ಉಂಟುಮಾಡುತ್ತಿರುವ ಕಾರಾನೆಗಳ ಬಗ್ಗೆ 
ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) 
212 (1760) ಮಾನ್ಯ ಅರಣ್ಯ ಸಜಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಬೆಂಗಳೂರು ನಗರದಲ್ಲಿ ಪರಿಸರ ಮಾಲಿನ್ಯ ಉಂಟುಮಾಡುತ್ತಿರುವ ಸಂಸ್ಥೆಗಳು/ ಕಾರಾನೆಗಳು 
ಇವೆಯೇ ; 


(ಆ) ಇದಲ್ಲಿ, ಎಷ್ಟು ಸಂಖ್ಯೆಯ ಕಾರ್ಬಾನೆಗಳು ಬೆಂಗಳೂರು ನಗರ ಜಿಲ್ಲೆಯ ವ್ಯಾಪ್ಟಿಯಲ್ಲಿ ಪರಿಸರ 


(Se 


ಮಾಲಿನ್ಯಕ್ಕೆ ಕಾರಣವಾಗಿವೆ; 


(ಇ) ಬೆಂಗಳೂರು ನಗರದಲ್ಲಿ Water act and Air act 24 Consent for establishment ಹಾಗೂ 
Consent for operationಗೆ ಒಳಪಡುವ ಎಲ್ಲಾ ಕಟ್ಟಿಡಗಳ/ ಕಾರ್ಬಾನೆಗಳ ಪಟ್ಟಿ ನೀಡುವುದು ; 


(©) Consent for establishment Senೂ Consent for operation ನಿಂದ ಅನುಮತಿ ತೆಗೆದುಕೊಳ್ಳದೆ 
ಇರುವ ಕಟ್ಟಿಡಗಳು ಹಾಗೂ ಕಾರಾನೆಗಳು ಮತ್ತು ಸಂಸ್ಥೆಗಳು ಇವೆಯೇ ; ಇದ್ದಲ್ಲಿ ಪಟ್ಟಿ ನೀಡುವುದು? 


